ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಕರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


= Nr 


— 1031287) 

- ಶ್ರೀ. ಶಶೀಲ್‌ ಜಿ. ನಮೋಶಿ (ಶಿಕ್ಷಕರ ಕ್ಷೇತ್ರ 

— 15/03/2021 

ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಪ್ರಶ್ನೆ 


ಉತ್ತರ 


ಅ) ಹೊಸದಾಗಿ ರಚನೆಯಾಗಿರುವ ತಾಲ್ಲೂಕು 


ಕೇಂದ್ರಗಳಲ್ಲಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗಳು 
ಕಾರ್ಯಾರಂಭಗೊಂಡಿದೆಯೇ; 


ರಾಜ್ಯದಲ್ಲಿ 2017-18ನೇ ಸಾಲಿನಲ್ಲಿ 50 ತಾಲ್ಲೂಕುಗಳು ಮತ್ತು 
2019-20ನೇ ಸಾಲಿನಲ್ಲಿ 12 ತಾಲ್ಲೂಕುಗಳು ಸೇರಿ ಒಟ್ಟು 62 ಹೊಸ 
ತಾಲ್ಲೂಕುಗಳ ರಚನೆಯಾಗಿದ್ದು, ಈ, ಪೈಕಿ ಬೆಂಗಳೂರು ಉತ್ತರ 
ವಲಯ-4 (ಯಲಹಂಕ, ಕೆ.ಜಿ.ಎಫ್‌, ಹನೂರು, ಮೂಡಬಿದ್ರೆ, 
ಬ್ರಹ್ಮಾವರ, ಬೈಂದೂರು, ನಿಪ್ಪಾಣಿ, ಕಾಗವಾಡ, ಚಡಚಣ, ಹುಬ್ಳಿ 
ನಗರ, ಬಳ್ಳಾರಿ (ಪೂರ್ವ)(ಕುರಗೋಡು), ಮೂಡಲಗಿ ಈ ಹೊಸ 
ತಾಲ್ಲೂಕುಗಳಲ್ಲಿ ಈಗಾಗಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗಳು 
ಕಾರ್ಯಾರಂಭವಾಗಿರುತ್ತವೆ. ; 


ಅ) ಕ್ನೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗಳು ಹೊಸ 


ತಾಲ್ಲೂಕು ಕೇಂದ್ರಗಳಲ್ಲಿ ಕಾರ್ಯಾರಂಭವಾಗದೇ 
ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ" ಇದಕ್ಕೆ ಕೈಗೊಂಡ ಕ್ರಮಗಳೇನು; 


ಇ) 


ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗಳು ನಿಗದಿತ 
ಸಮಯಕ್ಕೆ ಕಾರ್ಯಾರಂಭ ಮಾಡದೇ 
ಇರುವುದರಿಂದ ಶೈಕ್ಷಣಿಕ ಗುಣಮಟ್ಟ ಹಾಗೂ 
ಶಿಕ್ಷಕರಿಗೆ ಆಡಳಿತಾತ್ಮಕ ಸೌಲಭ್ಯಗಳು ಸಿಗುವಲ್ಲಿ 
ವಿಳಂಬವಾಗುತ್ತಿರುವುದು, ಸರ್ಕಾರದ ಗಮನಕ್ಕೆ 
ಬಂದಿದೆಯೇ? (ವಿವರಿಸುವುದು). 


ಬಂದಿದೆ. 


ರಾಜ್ಯದಲ್ಲಿ ಹೊಸದಾಗಿ ರಚನೆಯಾಗಿರುವ ತಾಲ್ಲೂಕುಗಳಲ್ಲಿ ಹೊಸ |' 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗಳನ್ನು ಪ್ರಾರಂಭಿಸಲು ಅಗತ್ಯವಿರುವ 
ವಿವಧ ವೃಂದಗಳ ಸುಮಾರು 1000ಕ್ಕೂ ಹೆಚ್ಚು ಹುದ್ದೆಗಳನ್ನು 


ಹೊಸದಾಗಿ ಸೃಜಿಸಲು. ಪ್ರಸ್ತಾವನೆ ಸ್ಟೀಕೃತವಾಗಿರುತ್ತದೆ. ಈ 
ಪ್ರಸ್ತಾವನೆಯನ್ನು ಆಯವ್ಯಯ ಪೂರ್ವಬಾವಿ ಸಭೆಯಲ್ಲಿ 


ಮಂಡಿಸಲಾಗಿತ್ತು ಪ್ರಸ್ತುತ ಕೋವಿಡ್‌-19ರ ಹಿನ್ನೆಲೆಯಲ್ಲಿ 'ಆರ್ಥಿಕ 
ಸಂಪನ್ಮೂಲದ ಕೊರತೆ ಇರುವುದರಿಂದ ರಾಜ್ಯದಲ್ಲಿ ಹೊಸದಾಗಿ 
ರಚನೆಯಾಗಿರುವ ತಾಲ್ಲೂಕುಗಳಲ್ಲಿ ಹೊಸ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ 
ಕಚೇರಿಗಳನ್ನು ಪ್ರಾರಂಭಿಸುವ ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಯು 
2021-22ನೇ ಸಾಲಿನ ಆಯವ್ಯಯದಲ್ಲಿ ಪರಿಗಣಿಸಿರುವುದಿಲ್ಲ. 


ಆದ್ದರಿಂದ, ಹೊಸದಾಗಿ ರಚನೆಯಾಗಿರುವ ತಾಲ್ಲೂಕುಗಳಲ್ಲಿ ಆಯಾ 
ವಿಭಾಗದ ' ಸಿಟಿಇ ಡಯಟ್‌ ಹಾಗೂ ಇತರೆ ಕಚೇರಿಗಳಲ್ಲಿ 
ಹೆಚ್ಚುವರಿಯಾಗಿ ಲಭ್ಯವಿರುವ ಹಾಗೂ ಕಾರ್ಯನಿರ್ವಹಿಸುತ್ತಿರುವ 
ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಹುದ್ದೆ ಸಮೇತ ಸ್ಥಳಾಂತರಗೊಳಿಸಿ, 
ಮೂಲಭೂತ ಸೌಲಭ್ಯಗಳನ್ನು ಹೊಂದಿರುವ ಶಾಲೆಗಳಲ್ಲಿ ಹೊಸ ಕ್ಷೇತ್ರ 
ಶಿಕ್ಷಣಾಧಿಕಾರಿಗಳ ' ಕಚೇರಿಯನ್ನು ಪ್ರಾರಂಭಿಸುವ ಬಗ್ಗೆ 


ಪರಿಶೀಲಿಸಲಾಗುತ್ತಿದೆ. 


ಸಂಖ್ಯೆ ಇಪಿ 1 ಪಿಡಿಬಿ 2021 


; ಎ 
(ಎಸ್‌. ಸುರೇಶ್‌ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


